ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 17-03-2021 ಪ್ರಶ್ನೆ ಸಂಖ್ಯೆ: 1201 (1488) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಕಾಂ೦ತ್‌ರಾಜು (ಬಿಎ೦ಎಲ್‌) (ಸ್ಥಳೀಯ ಸಂಸ್ಥೆಗಳ ಕ್ಲೇತ) 
ಉತ್ತರ ನೀಡಬೇಕಾದ ದಿನಾಂಕ: 17-03-2021 
ಉತರಿಸುವ ಸಚಿವರು: ಮುಜರಾಯಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಮಾಣ ಸಚಿವರು 


ವಿಷಯ: EWS (Economically Weaker Section) ಪಡೆಯುವ ಮಾನದಂಡಗಳ ಬಗ್ಗೆ 


(ಅ) ಕೇ೦ದ್ರ ಸರ್ಕಾರದ ಆದೇಶದ ಅನ್ವಯ EWS (Economically Weaker Section) ಪ್ರಮಾಣ 
ಪತ್ರ ಪಡೆಯಲು ರಾಜ್ಯ ಸರ್ಕಾರದಿಂದ ಯಾವಾಗ ಆದೇಶ ಹೊರಡಿಸಲಾಯಿತು; ಆದೇಶದ 
ಪ್ರತಿಯನ್ನು ಒದಗಿಸುವುದು; 


(3) EWS (Economically Weaker Section) ಪ್ರಮಾಣ ಪತ್ರ ಪಡೆಯುವ ಸಂಬಂಧ 
ರಾಜ್ಯದಲ್ಲಿರುವ ಯಾವ ಯಾವ ಜಾತಿಗಳು ಇದರ ವ್ಯಾಪ್ಲಿಯಡಿ ಬರುತ್ತವೆ; ವಿವರವಾದ 
ಮಾಹಿತಿ ಒದಗಿಸುವುದು; 


(ಇ) ಈ ಪ್ರಮಾಣ ಪತ್ರ ಪಡೆಯಲು ಜಾತಿಗಳ ಒಳ ಪಂಗಡಗಳನ್ನು ನಿರೂಪಿಸುವ ಪ್ರಮಾಣ 
ಪತ್ರವನ್ನು ಕೇಳುತ್ತಿದ್ದು, ಇದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿರುವುದು ನಿಜವೇ; 


(ಈ) ಜಾತಿಯನ್ನು ರುಜುವಾತು ಪಡಿಸುವ ಶಾಲಾ ದಾಖಲಾತಿ ಪ್ರಮಾಣ ಪತ್ರಗಳಲ್ಲಿ 
ಮುಖ್ಯವಾದ ಜಾತಿಯ ಹೆಸರು ಮಾತ್ರ ಇದ್ದು, ಒಳ ಪಂಗಡಗಳ ಹೆಸರು ಇಲ್ಲದೇ 
ಇರುವುದರಿಂದ ಸರ್ಕಾರ ಇದರ ಬಗ್ಗೆ ಯಾವ ಕ್ರಮಗಳನ್ನು ಕೈಗೊಂಡಿದೆ; 


(ಉ) ಬಡವರಿಗೆ ಮತ್ತು ಅರ್ಹರಿಗೆ ಅನುಕೂಲವಾಗುವಂತೆ ಯಾವಾಗ ಸರ್ಕಾರ ಆದೇಶ 
ಹೊರಡಿಸುವುದು? 


